ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1798(2162) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎನ್‌.ಅಪ್ಠಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತರಿಸುವ ಸಚಿವರು: ಸಣ್ಣ ನೀರಾವರಿ ಸಚಿವರು 
ವಿಷಯ: ನಾಗಮಂಗಲ ತಾಲ್ಲೂಕಿನ ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಬಗ್ಗೆ 


(ಅ) ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಬೆಳ್ಳೂರು ಹೋಬಳಿ ವ್ಯಾಪ್ಲಿಯಲ್ಲಿ ಸಣ್ಣ 
ನೀರಾವರಿ ಇಲಾಖೆಯಿಂದ 4702-00-101-1-07-139 ಕರೆಗಳ ಅಧುಮನೀಕರಣ ಕಾಮಗಾರಿ 
ಯೋಜನೆಯಡಿ ಅಯ್ಯನಕರೆಯ (ಜೋಡಿಕರೆ) ಜೀರ್ಣೋದ್ಧಾರ ಕಾಮಗಾರಿ ಮತ್ತು 
ನಾಗಮಂಗಲ ತಾಲ್ಲೂಕು ಬೆಳ್ಳೂರು ಹೋಬಳಿ ವ್ಯಾಪ್ಲಿಯಲ್ಲಿ ಬರುವ ಆದಿಚುಂಚನಗಿರಿ 
ಮಠದ ಹತ್ತಿರ ನಾಗರಕೆರೆ ಮತ್ತು ತಪೋವನ ಕಾಮಗಾರಿ ಪೂರೈಸುವ ಅವಧಿ ಮುಗಿದಿದ್ದರು 
ಈವರೆವಿಗೂ ಕಾಮಗಾರಿ ಪೂರೈಸದೆ ವಿನಾಕಾರಣ ವಿಳ೦ಬವಾಗುತ್ತಿರುವುದು ಸರ್ಕಾರದ 
ಗಮನಕೆೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಈ ಸಂಬಂಧ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಸದರಿ ಕಾಮಗಾರಿಗಳಲ್ಲಿರುವ ಅಂದಾಜು ಪಟ್ಟೆಯಲ್ಲಿರುವಂತೆ ಕಾಮಗಾರಿ ಪೂರೈಸದೆ 
ಕಳಪೆ ಕಾಮಗಾರಿ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ ಈ 
ಸಂಬಂಧ ಕಾಮಗಾರಿ ಗುಣಮಟ್ಟಿ ಪರಿಶೀಲನಾ ತ೦ದ ಸದರಿ ಕಾಮಗಾರಿಯನ್ನು 
ಪರಿಶೀಲಿಸಿದೆಯೇ ; 


(ಈ) ಕಳಪೆ ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರರು ಮತ್ತು ಇದಕ್ಕೆ ನೆರವಾದ 
ಅಭಿಯಂತರರ ವಿರುದ್ದ ಸರ್ಕಾರ ಕೈಗೊಂಡ ಕ್ರಮಗಳೇನು? (ಸಂಪೂರ್ಣ ವಿವರ 
ನೀಡುವುದು) 


